ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಬುಧವಾರ, ದಿನಾಂಕ : 23 ನೇ ಸೆಪ್ಟೆಂಬರ್‌, 2020 


ಹದಗೆಟ್ಟಿರುವ ರಸ್ತೆಗಳ ಬಗ್ಗೆ 


ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) - 


42 (324) ಉಪ ಮುಖ್ಯಮಂತಿಗಳು ಮತ್ತು ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಾರವಾರ ಜಿಲ್ಲೆಯ ಜೋಯಿಡಾ ತಾಲ್ಲೂಕಿನ ಪೋಟೊಲಿಯಿಂದ ದಾಂಡೇಲಿವರೆಗಿನ ರಸ್ತೆಯು 
ತೀರಾ ಹದಗೆಟ್ಟಿದ್ದು, ಇದನ್ನು ಸುಸ್ಥಿತಿಯಲ್ಲಿಡಲು ಕೈಗೊಳ್ಳಲಾಗುವ ಕ್ರಮಗಳೇನು; (ವಿವರ ನೀಡುವುದು) 


(ಆ) ಈ ಹಿಂದೆ ಸದರಿ ರಸ್ತೆ ರಿಪೇರಿ ನೆಪದಲ್ಲಿ ಕಳೆದ 5 ವರ್ಷಗಳಿಂದ ಇಲ್ಲಿಯವರೆಗೆ ಖರ್ಚು ಮಾಡಿರುವ 
ಅನುದಾನದ ವಿವರ ನೀಡುವುದು; (ಕಾಮಗಾರಿಯ ಅಂದಾಜು ಪ್ರತಿ, ಬಿಲ್‌ ಪ್ರತಿ, ಎಂ.ಬಿ. ಪ್ರತಿ ಹಾಗೂ 
ಕಾಮಗಾರಿಯ ಫೋಟೋ ಸಮೇತ ಮಾಹಿತಿ ನೀಡುವುದು) 


(ಇ) ಈಗಾಗಲೇ ಅನೇಕ ಭಾರಿ ರಿಪೇರಿ ನೆಪದಲ್ಲಿ ಪ್ಯಾಚವರ್ಕ್‌ ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ 
ಅವ್ಯವಹಾರ ಆಗಿರುವುದು ತಿಳಿದು ಬಂದಿದ್ದು, ಇದಕ್ಕೆ ಹೊಣೆಗಾರರು ಯಾರು; ಸರ್ಕಾರ ಈ ಬಗ್ಗೆ ತನಿಖೆ 
ಮಾಡಿ ಸಂಬಂಧಿಸಿದವರ ಮೇಲೆ ಸೂಕ್ತ ಕಮ ಕೈಗೊಳ್ಳವುದೇ? (ವಿವರ ನೀಡುವುದು) 


